ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಬಿ. ಬಿ. ಎಂ. ಪಿ ವ್ಯಾಪ್ತಿಯಲ್ಲಿ ಕಸ ಶುಲ್ಕ ನಿಗಧಿ ಮಾಡುತ್ತಿರುವ ಬಗ್ಗೆ 
ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ.(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
361 (341) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕಸ ಶುಲ್ಕವನ್ನು ನಿಗಧಿ ಮಾಡುವ ಪ್ರಸ್ತಾವನೆ ಯಾವ ಹಂತದಲ್ಲಿದೆ; (ಪೂರ್ಣ ಮಾಹಿತಿ 
ನೀಡುವುದು) 


(ಆ) ಈ ಕಸ ಶುಲ್ಕವನ್ನು ಯಾವ ರೀತಿಯಲ್ಲಿ ಸಂಗ್ರಹ ಮಾಡಲಾಗುವುದು; ಒಂದು ವೇಳೆ ವಿದ್ಯುತ್‌ ಬಿಲ್‌ನೊಂದಿಗೆ 
ಜೋಡಿಸುವುದಾದರೆ ಹಲವು ಕಟ್ಟಡಗಳಲ್ಲಿ ಮನೆಗಳು ಖಾಲಿ ಇರುತ್ತವೆ ಮತ್ತು ನೀರಿನ ಮೋಟರ್‌ ಸಂಪರ್ಕಕ್ಕೆ ಪ್ರತ್ಯೇಕ ಮೀಟರ್‌ 
ಅಳವಡಿಸಲಾಗಿರುವ ಇಂತಹ ಕಟ್ಟಡಗಳಲ್ಲಿ ನೀರಿನ ಮೋಟರ್‌ಗಳ ಮೀಟರ್‌ಗಳನ್ನು ಕೈ ಬಿಡಲು ಯಾವ ಕ್ರಮಗಳನ್ನು 
ತೆಗೆದುಕೊಳ್ಳಲಾಗಿದೆ; (ವಿವರ ನೀಡುವುದು) 


(ಇ) ತಿಂಗಳಿಗೆ 200ರೂ ಗಿಂತ ಕಡಿಮೆ ವಿದ್ಯುತ್‌ ಬಳಸುವ ಕೆಳ ಮಧ್ಯಮ ವರ್ಗದ ಜನರಿಗೆ 100 ರೂಗಳ ಕಸ ಶುಲ್ಕವನ್ನು 
ವಿಧಿಸುವುದು ದುಬಾರಿಯಾಗುವುದಿಲ್ಲವೆ; ಇದನ್ನು ಕಡಿಮೆ ಮಾಡಲು ಸರ್ಕಾರದ ಕ್ರಮಗಳೇನು? (ವಿವರ ನೀಡುವುದು) 


